ಕರ್ನಾಟಕ ವಿಧಾನಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


606 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಕೆ. ಗೋವಿಂದ ರಾಜ್‌ 
(ವಿಧಾನ ಸಬೆಯಿಂದ ಚುನಾಯಿತರಾದವರು) 


[= 
ಉತ್ತರಿಸಬೇಕಾದವರು ಅಬಕಾರಿ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 24-09-2020 
ಕ್ರ ಪಶ್ನೆ ಉತ್ತರ 
ಸಂ 
ಅ) | ರಾಜ್ಯದಲ್ಲಿ CL-2, CL-4, CL-7 ರಾಜ್ಯದಲ್ಲಿ  ಪಸ್ತುತ 2020-21ನೇ ಸಾಲಿಗೆ 
ಕೋಟಾದಡಿ ಮಂಜೂರಾಗಿರುವ ವೈನ್‌ ನವೀಕರಣಗೊಂಡಿರುವ ಸಿ.ಎಲ್‌-2, ಸಿ.ಎಲ್‌-4 ಮತ್ತು ಸಿ.ಎಲ್‌-7 
ಶಾಪ್‌ಗಳ ಸಂಖ್ಯೆ ಎಷ್ಟು ಸನ್ನದುಗಳ ವಿವರ ಕೆಳಕಂಡಂತಿರುತ್ತದೆ: 
(ತಾಲ್ಲೂಕುವಾರು ಪ್ರತ್ಯೇಕ ಮಾಹಿತಿ 
ಒದಗಿಸುವುದು) ಕ್ರಸಂ | ಸನ್ನದು ವಿಧ | ಸನ್ನದುಗಳ ಸಂಖ್ಯೆ 
1 ಸಿ.ಎಲ್‌-2 3948 
2 ಸಿ.ಎಲ್‌-4 248 
[, 
3 ಸಿ.ಎಲ್‌-7 1407 
ಸನ್ನದುಗಳ ತಾಲ್ಲೂಕುವಾರು ಮಾಹಿತಿಯನ್ನು ಅನುಬಂಧದಲ್ಲಿ 
ನೀಡಿದೆ. 
ಆ |€೭-2 ಕೋಟಾದಡಿ ನಿಗದಿಗಿಂತ |1987 ರಲ್ಲಿ ನಿಗದಿಪಡಿಸಿರುವ ಕೋಟಾ ಪರಿಮಿತಿಯೊಳಗೆ ಸಿಎಲ-2 
ಹೆಚ್ಚುವರಿಯಾಗಿ ವೈನ್‌ ಶಾಪ್‌ ತೆರೆಯಲು | ಸನ್ನದು ಮಂಜೂರು ಮಾಡಲಾಗಿರುತ್ತದೆ. 
ಮಂಜೂರಾತಿ ನೀಡಲಾಗಿರುವುದು 
ನಿಜವೇ: ಹಾಗಿದ್ದಲ್ಲಿ, ಹೆಚ್ಚುವರಿ ವೈನ್‌ 
ಶಾಪ್‌ಗಳ ಮಂಜೂರಾತಿ ರದ್ದುಪಡಿಸಲು 
ಸರ್ಕಾರ ಕೈಗೊಂಡ ಕ್ರಮಗಳೇನು ಏನು: 
%) |CL-2 ಕೋಟಾದಡಿ ಹೆಚ್ಚುವರಿ | ಘನ ಕರ್ನಾಟಕ ಉಚ್ಛ ನ್ಯಾಯಾಲಯದ ರಿಟ್‌ ಅರ್ಜಿ ಸಂಖ್ಯೆ: 


ಮಂಜೂರು ಆಗಿರುವ ವೈನ್‌ ಶಾಪ್‌ಗಳನ್ನು 


ರದ್ದುಪಡಿಸುವಂತೆ ರಾಜ್ಯ ಉಚ್ಛ 
ನ್ಯಾಯಾಲಯದ ಆದೇಶಿಸಿರುವುದು 
ನಿಜವೇ: ಹಾಗಿದ್ದಲ್ಲಿ, ನ್ಯಾಯಾಲಯದ 


ಆದೇಶ ಪಾಲಿಸದೇ ಇನ್ನೂ ತೆರೆದಿರುವ 


1278199 ರ ದಿನಾಂಕ: 15/06/1999 ರಲ್ಲಿ ಈ ಕೆಳಕಂಡಂತೆ 
ಆದೇಶವಾಗಿರುತ್ತದೆ. 


“We think it just and appropriate to direct 
respondents 2 to 4 first to determine how many 
licences have to be granted in a year before issuing 


ಹೆಚ್ಚುವರಿ ಮಂಜೂರಾದ ವೈನ್‌ 
ಶಾಪ್‌ಗಳನ್ನು ಮುಚ್ಚಿಸುವಲ್ಲಿ ಸರ್ಕಾರ 
ಗಂಭೀರವಾಗಿ ಆಲೋಜಿಸಿದೆಯೇ: 
ಹಾಗಿದ್ದಲ್ಲಿ, ಈ ನಿಟ್ಟಿನಲ್ಲಿ ಕೈಗೊಂಡ 
ಕ್ರಮಗಳ ಪೂರ್ಣ ಮಾಹಿತಿ 
ಒದಗಿಸುವುದು? 


licences based on the population and probable 
demand of the area; whether in a given place there 
is increase in the grant of licences because of 
increase in population or increase in demand, has to 
be taken into consideration while issuing licences. 
If they have issued more licences in violation of rule 
12 of the rules, the concerned Authority has to take 
action for cancelling such licences after considering 
the representation of the concerned person” 
ಸರ್ಕಾರದ ಆದೇಶ ಸಂಖ್ಯೆ ಹೆಚ್‌ಡಿ/52/ಇಎಫ್‌ಎಲ್‌/86 
ದಿನಾಂಕ: 30/06/1987 ರಲ್ಲಿ ರಾಜ್ಯದಲ್ಲಿನ ನಗರ ಮತ್ತು ಗ್ರಾಮೀಣ 
ಪ್ರದೇಶಗಳಿಗೆ ಸಿಎಲ್‌-2 ಕೋಟಾವನ್ನು ನಿಗದಿಪಡಿಸಲಾಗಿರುತ್ತದೆ. 
ಸದರಿ ಸರ್ಕಾರದ ಆದೇಶದಲ್ಲಿ ನಗರ ಮತ್ತು ಗ್ರಾಮೀಣ ಭಾಗಕ್ಕೆ ಒಟ್ಟು 
4206 ಸಿಎಲ್‌-2 ಸನ್ನದುಗಳ ಕೋಟಾ ನಿಗದಿಯಾಗಿದ್ದು, ಒಟ್ಟು 
3948 ಸಿಎಲ್‌-2 ಸನ್ನದುಗಳು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುತ್ತವೆ. 
ನಗರ ಪ್ರದೇಶಕ್ಕೆ 2158 ಸಿಎಲ್‌-2 ಕೋಟಾ ನಿಗದಿಯಾಗಿದ್ದು, ಪ್ರಸ್ತುತ 
2510 ಸಿಎಲ್‌-2 ಸನ್ನದುಗಳು ಕಾರ್ಯನಿರ್ವಹಿಸುತ್ತಿರುತ್ತವೆ, ನಗರ 
ಪ್ರದೇಶದಲ್ಲಿ 352 ಸಿಎಲ್‌-2 ಸನ್ನದುಗಳು ಹೆಚ್ಚುವರಿಯಾಗಿರುವುದು 
ಕಂಡು ಬಂದಿರುತ್ತವೆ. ಗ್ರಾಮೀಣ ಪ್ರದೇಶಕ್ಕೆ 2048 ಸಿಎಲ್‌-2 
ಕೋಟಾ ನಿಗದಿಯಾಗಿದ್ದು, 1438 ಸಿಎಲ್‌-2 ಸನ್ನದುಗಳು 
ಕಾರ್ಯನಿರ್ವಹಿಸುತ್ತಿರುತ್ತವೆ. ಅಂದರೆ, ಗ್ರಾಮೀಣ ಪ್ರದೇಶದಲ್ಲಿ 
ಇನ್ನೂ 610 ಸಿಎಲ್‌-2 ಸನ್ನದುಗಳ ಕೊರತೆ ಇರುವುದು ಕಂಡು 
ಬಂದಿರುತ್ತದೆ. ರಾಜ್ಯದಲ್ಲಿನ ನಗರ ಮತ್ತು ಗ್ರಾಮೀಣ ಪ್ರದೇಶದ 
ಒಟ್ಟಾರೆ ಸಿಎಲ್‌-2 ಕೋಟಾವನ್ನು ಗಣನೆಗೆ ತೆಗೆದುಕೊಂಡಲ್ಲಿ, ಇನ್ನೂ 
258 ಸಿಎಲ್‌-2 ಕೋಟಾ ಬಾಕಿ ಇರುವುದು ಕಂಡು ಬಂದಿರುತ್ತದೆ. 
ಆದಾಗ್ಯೂ ಸಹ, ಕರ್ನಾಟಕ ರಾಜ್ಯದಲ್ಲಿ ಸಿಎಲ್‌-2 
ಕೋಟಾವು ನಗರ ಪ್ರದೇಶದಲ್ಲಿ ಹೆಚ್ಚುವರಿಯಾಗಲು ಮತ್ತು ಗ್ರಾಮೀಣ 
ಪ್ರದೇಶದಲ್ಲಿ ಇನ್ನೂ ಬಾಕಿ ಉಳಿಯಲು ಕಾರಣವನ್ನು 
ವಿಮರ್ಶಿಸಲಾಗಿ, 1987 ರಲ್ಲಿ ಸಿಎಲ್‌-2 ಕೋಟಾ ನಿಗದಿಯನ್ನು 
ಮಾಡುವಾಗ, ಕೋಟಾ ಪರಿಮಿತಿಯೊಳಗೆ ಸಿಎಲ್‌-2 ಸನ್ನದು 
ಮಂಜೂರು ಮಾಡಲಾಗಿರುತ್ತದೆ. ಆದರೆ, ಕೆಲವು ಸಿಎಲ್‌-2 
ಸನ್ನದುಗಳು ಮೊದಲು ಗ್ರಾಮೀಣ ಭಾಗಕ್ಕೆ ಮಂಜೂರಾಗಿದ್ದು, 
ಕಾಲಕ್ರಮೇಣ ಜನಸಂಖ್ಯೆಯ ಏರಿಕೆ ಹಾಗೂ ಅಭಿವೃದ್ದಿ ಹೊಂದಿದ 
ಪ್ರಯುಕ್ತ ಸದರಿ ಗ್ರಾಮೀಣ ಪ್ರದೇಶಗಳು ನಗರ ಪ್ರದೇಶಗಳಾಗಿ 
ಪರಿವರ್ತನೆಗೊಂಡಿರುತ್ತವೆ ಮತ್ತು ' ಮಾನ್ಯ ಸರ್ವೋಚ್ಛ 
ನ್ಯಾಯಾಲಯದ ಆದೇಶದಿಂದ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿ, 
ಭಾದಿತವಾಗಿ ಸ್ಥಳಾಂತರ ಹೊಂದಲಾದ ಸನ್ನದುಗಳಿಗೆ ವಿನಾಯಿತಿ/ 
ರಿಯಾಯಿತಿಗಳನ್ನು ನೀಡುವ ಸಂಬಂಧ ಹೊರಡಿಸಲಾದ ಸರ್ಕಾರದ 
ಆದೇಶ  ಸಂಖ್ವೆೇ ಆಇ/5/ಇಎಫ್‌ಎಲ್‌/2016 ದಿನಾಂಕ: 


27/06/2017 ರಲ್ಲಿ ನಿಗದಿತ ಕೋಟಾದನ್ನ್ವಯ ಸನ್ನದು ಸ್ಥಳಾಂತರದ 
ಬಗ್ಗೆ ಕರ್ನಾಟಕ ಅಬಕಾರಿ (ಭಾರತೀಯ ಮತ್ತು ವಿದೇಶಿ ಮದ್ಯ 
ಮಾರಾಟ) ನಿಯಮಗಳು, 1968 ರ ನಿಯಮ 12 ರಲ್ಲಿ 
ನಿಗದಿಪಡಿಸಿರುವ ಗರಿಷ್ಠ ಸನ್ನದುಗಳ ಸಂಖ್ಯೆಯ 
ಕೋಟಾಮಿತಿಯಿಂದ,  ಸಿಎಲ್‌-2  ಸನ್ನದುಗಳಿಗೆ ಮಾತ್ರ 
ಅನ್ವಯವಾಗುವಂತೆ ವಿನಾಯಿತಿ ನೀಡಿ ಆದೇಶಿಸಿದ್ದ ಹಿನ್ನಲೆಯಲ್ಲಿ, 
ಕೆಲವೊಂದು ಜಿಲ್ಲೆಯಲ್ಲಿ ಸಿಎಲ್‌-2 ಕೋಟಾ 
ಹೆಚ್ಚುವರಿಯಾಗಿರುವುದು ಕಂಡು ಬಂದಿದ್ದು, ಇನ್ನೂ ಕೆಲವು 
ಜಿಲ್ಲೆಯಲ್ಲಿ ಸಿಎಲ್‌-2 ಕೋಟಾ ಬಾಕಿ ಉಳಿದಿರುವುದು ಕಂಡು 
ಬಂದಿರುತ್ತದೆ. 

ಕರ್ನಾಟಕ ಅಬಕಾರಿ (ದೇಶೀ ಮತ್ತು ವಿದೇಶೀ ಮದ್ಯ 
ಮಾರಾಟ) ನಿಯಮಗಳು, 1968 ರ. ನಿಯಮ 12 ರಲ್ಲಿ ಸರ್ಕಾರದ 
ಪೂರ್ವ  ಮಂಜೂರಾತಿಯೊಂದಿಗೆ ಕಾಲಕಾಲಕ್ಕೆ ಜನಸಂಖ್ಯೆ 
ಆಧಾರದ ಮೇಲೆ ಮತ್ತು ಅವಶ್ಯಕತೆಗನುಗುಣವಾಗಿ ರಾಜ್ಯದ ವಿವಿಧ 
ಪ್ರದೇಶಗಳಿಗೆ ಸಿಎಲ್‌-2  ಕೋಟಾವನ್ನು ತಾಲ್ಲೂಕುವಾರು 
ನಿಗದಿಪಡಿಸಲು ಅಬಕಾರಿ ಆಯುಕ್ತರಿಗೆ ಅಧಿಕಾರವಿರುತ್ತದೆ. ಈ ರೀತಿ 
ಕೋಟಾ ನಿಗದಿಪಡಿಸುವಾಗ ಹಿಂದಿನ ಜನಗಣತಿಯನ್ನು 
ಆಧಾರವಾಗಿಟ್ಟುಕೊಂಡು ನಿಗದಿಪಡಿಸಬೇಕಾಗಿರುತ್ತದೆ. ಅದರಂತೆ, 
201 ರ ಜನಗಣತಿಗೆ ಅನುಗುಣವಾಗಿ ಹೊಸದಾಗಿ ಸಿಎಲ್‌-2 
ಕೋಟಾ ಮರುನಿಗದಿಪಡಿಸಬೇಕಾಗಿರುತ್ತದೆ. ಆದರೆ, 1992 ರಿಂದ 
ಹೊಸದಾಗಿ ಸಿಎಲ್‌-2 ಸನ್ನದು ಮಂಜೂರು ಮಾಡಲು ನಿರ್ಬಂಧ 
ವಿಧಿಸಲಾಗಿರುತ್ತದೆ. ಆದುದರಿಂದ, 1987 ರ ಅವಧಿಯಲ್ಲಿ ಇದ್ದ 
ಜನಗಣತಿಯನ್ನು ಆಧರಿಸಿ, ಸರ್ಕಾರವು ನಿಗದಿಪಡಿಸಿದ್ದ ಸಿಎಲ್‌-2 
ಕೋಟಾವನ್ನೇ ಅನುಸರಿಸಲಾಗುತ್ತಿರುತ್ತದೆ. 

ಮೇಲೆ ವಿವರಿಸಿರುವ ಕಾರಣಗಳಿಂದ, ಪ್ರಸ್ತುತ 
ಹೆಚ್ಚುವರಿಯಾದಂತೆ ಕಂಡು ಬಂದಿರುವ ಸಿಎಲ್‌-2 ಸನ್ನದುಗಳನ್ನು 
ರದ್ದುಪಡಿಸುವ ಪ್ರಸ್ತಾವನೆಯು ಸರ್ಕಾರದ ಮುಂದಿರುವುದಿಲ್ಲ. 


ಆಇ 77 ಇಎಲ್‌ಕ್ಕೂ 2020 


(ಹೆಚ್‌. ನಾಗೇಶ್‌) 
ಅಬಕಾರಿ ಸಚಿವರು 


ಅನುಬಂಧ 


3 ಜಿಲ್ಲೆ ತಾಲ್ಲೂಕು ಸಿಎಲ್‌-2 ಸಿಎಲ್‌-4 ಸಿಎಲ್‌-7 
ಸಿಂ. 
ಬೆಂಗಳೂರು ವಿಭಾಗ (ಉತ್ತರ) 
i ಬೆಂಗಳೂರು 
ನಗರ ಜಿಲ್ಲೆ - 1 
ಬಿಯುಡಿ-1 114 11 24 
R | ಬೆಂಗಳೂರು 
ನಗರ ಜಿಲ್ಲೆ - 2 
| ಬಿಯುಡಿ-2 IN 136 09 24 
4 ಬೆಂಗಳೂರು 
ನಗರ ಜಿಲ್ಲೆ - 3 | 
[le ಬಿಯುಡಿ-3 134 12 26 
F ಬೆಂಗಳೂರು 
ನಗರ ಜಿಲ್ಲೆ - 4 
ಬಿಯುಡಿ-4 68 10 35 
ನೆಲಮಂಗಲ 14 0 9 
eid ದೊಡಬಳ್ಳಾಪುರ 19 1 11 
¥ | ದೇವನಹಳ್ಳಿ 17 2 12 
ನ್‌ | ಹೊಸಕೋಟೆ 14 0 12 
ಒಟ್ಟು 64 3 44 
ಜೆಂತಾಮಣಿ 16 1 1 
ಚಿಕ್ಷಬಳ್ಳಾಪುರ 16 0 3 
ಶಿಡ್ಲಘಟ್ಟ 15 0 1 
6 | ಚಿಕ್ಕಬಳ್ಳಾಪುರ ಗೌರಿಬಿದನೂರು 14 0 0 
ಬಾಗೇಪಲ್ಲಿ 6 0 1 
ಗುಡಿಬಂಡೆ 3 0 0 
ಒಟ್ಟು 70 1 6 
ತುಮಕೂರು 48 2 9 
ಕುಣಿಗಲ್‌ 21 0 3 
ಗುಬ್ಬಿ 19 0 1 
ಕೊರಟಗೆರೆ 12 0 0 
ಮಧುಗಿರಿ 20 0 1 
7 |ತುಮಕೂರು ಪಾವಗಡ 14 0 3 
ಸಿರಾ 19 0 2 
ಚೀನಾಹಳ್ಳಿ 12 0 1 
ತಿಪಟೂರು 15 1 0 
ತುರುವಕೆರೆ i 13 0 1 
ಒಟ್ಟು 193 3 21 


ಬೆಂಗಳೂರು ವಿಭಾಗ (ದಕ್ಷಿಣ) 


ಬೆಂಗಳೂರು 

ನಗರ ಜಿಲ್ಲೆ - 5 K 
ಬಿಯುಡಿ-5 ] 94 08 21 

ಬೆಂಗಳೂರು 

ನಗರ ಜಿಲ್ಲೆ - 6 
ಬಿಯುಡಿ-6 \ 119 11 33 

ಬೆಂಗಳೂರು 

ನಗರ ಜಿಲ್ಲೆ - 7 

| ಬಿಯುಡಿ-7 87 7 25 

ಬೆಂಗಳೂರು 

ನಗರ ಜಿಲ್ಲೆ - 8 
ಬಿಯುಡಿ-8 118 6 78 
ಕೋಲಾರ 22 1 9 
ಮಾಲೂರು 1 20 0 6 

sieid | ಶೀನಿವಾಸಪುರ 9 0 0 
ಮುಳಬಾಗಿಲು 15 0 p) 
ಬಂಗಾರಪೇಟೆ 38 2 11 
ಒಟ್ಟು 104 3 31 
ರಾಮನಗರ 21 1 3 
ಕನಕಪುರ 25 1 4 

ರಾಮನಗರ ಚನ್ನಪಟಣ 23 1 0 
ಮಾಗಡಿ 20 0 0 
ಒಟ್ಟು 89 3 7 

ಬೆಳಗಾವಿ ವಿಭಾಗ 

ಬಾದಾಮಿ 16 0 5] 
ಬಾಗಲಕೋಟೆ 16 2 9 
ಬೀಳಗಿ 8 0 5 

ಬಾಗಲಕೋಟೆ ಹುನಗುಂದ 14 0 5 
ಜಮಖಂಡಿ 31 ¥ 14 
ಮುಧೋಳ 16 3 20 
ಒಟ್ಟು 101 7 58 
ಚಿಕ್ಟೋಡಿ 39 0 9 
ಗೋಕಾಕ 24 1 5 
ಹುಕ್ಷೇರಿ 23 1 8 

RE i ಅಥಣಿ 23 2 14 
ರಾಯಭಾಗ 17 0 14 
ಒಟ್ಟು | 126 4 50 
ಬೆಳಗಾವಿ-1 28 ನ 5 

ಬೆಳಗಾವಿ ದಕ್ಷಿಣ ಬೆಳಗಾವಿ-2 28 6 6 
ಬೆಳಗಾವಿ-3 21 0 3 


ಬೈಲಹೊಂಗಲ 20 1 7 
ಖಾನಾಪುರ 13 0 1 
ಸೌಂದತ್ತಿ 16 3 8 
ರಾಮದುರ್ಗ 15 1 3 
| ಒಟ್ಟು 141 16 33 
ವಿಜಯಪುರ 38 10 15 
ಬಿ. ಬಾಗೇವಾಡಿ 13 1 8 
ಇಂಡಿ 13 0 6 
ವಿಜಯಪುರ [ಮುದೇಬಿಪಾಳ 12 0 2 
ಸಿಂದಗಿ 14 1 7 
ಒಟ್ಟು 90 12 38 
ಧಾರವಾಡ 25 8 Il 
ಹುಬಲ್ಲಿ 51 6 22 
ಕಲಘಟಗಿ 4 0 3 
ಸಾರಪಾಡ ಕುಂದಗೋಳ 6 0 ] 
ನವಲಗುಂದ 9 0 1 
ಒಟ್ಟು 95 14 38 
ಹಾವೇರಿ 18 0 4 
ಹಾನಗಲ್‌ 12 0 4 
ಶಿಗ್ಲಾಂವ್‌ 8 0 6 
uit ಸವಣೂರು 6 1 0 
ರಾಣೆಬೆನ್ನೂರು 16 0 7 
ಹಿರೇಕೆರೂರು 14 0 0 
ಬಾಡಗಿ 6 0 2 
ಒಟ್ಟು 80 1 23 
ಬೀದರ್‌ 27 0 9 
ಭಾಲ್ಲಿ 13 0 2 
ಬಸವಕಲ್ವಾಣ 12 0 4 
ಬೀದರ್‌ 
ಹುಮನಾಬಾದ್‌ 18 1 9 
ಔರಾದ್‌ 8 0 3 
ಒಟ್ಟು 78 1 27 
ಕಲಬುರಗಿ 61 6 34 
ಅಫಜಲಪುರ 6 0 9 
ಆಳಂದ 10 0 p) 
ಜೇವರ್ಗಿ 12 2 4 
ಹ ಚಿತಾಪುರ 18 0 7 
ಸೇಡಂ 9 1 4 
ಚಿಂಚೋಳಿ 15 0 5 
ಒಟ್ಟು 131 9 68 


ರಾಯಚೂರು 20 0 8 
ಮಾನ್ತಿ 20 0 5 
coches ದೇವದುರ್ಗ 16 0 p 
ಸಿಂಧನೂರು 22 0 3 
ಲಿಂಗಸುಗೂರು 14 1 6 
ಒಟ್ಟು 92 1 24 
ಯಾದಗಿರಿ 14 0 7 
ಶಹಾಪುರ 18 0 9 
ಸಾಭಗನ ಸುರಪುರ 17 0 4 
ಒಟ್ಟು 49 0 20 
ಹೊಸಪೇಟೆ ವಿಭಾಗ 
ಬಳ್ಳಾರಿ 44 0 15 
ಸಿರಗುಪ್ಪ 19 0 1 
ಸಂಡೂರು 16 1 6 
ಕುರುಗೋಡು 2 0 0 
ಕಂಪ್ಲಿ 6 0 1 
ಕೊಟ್ಟೂರು 4 0 1 
ಬನ್ನಾಥ ಹೊಸಪೇಟೆ 30 0 10 
ಕೂಡ್ತಿಗಿ 7 0 1 
ಹಡಗಲಿ 10 0 1 
ಹೆಚ್‌.ಬಿ.ಹಳ್ಳಿ 10 0 1 
ಹರಪನಹಳ್ಳಿ 20 0 0 
ಒಟ್ಟು 168 1 37 
ಚಿತ್ರದುರ್ಗ 20 1 7 
ಹೊಳಲ್ತೆರೆ 14 0 2 
ಹೊಸದುರ್ಗ 14 0 2 
ಚಿತ್ರದುರ್ಗ ಚಳ್ಳಕೆರೆ 11 0 3 
ಹಿರಿಯೂರು 16 0 4 
ಮೊಳಕಾಲ್ಲೂರು 6 0 2 
ಒಟ್ಟು 81 1 20 
ದಾವಣಗೆರೆ 50 3 12 
ಚನ್ನಗಿರಿ 12 0 2 
ಹೊನ್ರಾಳಿ 8 0 1 
ದಾವಣಗೆರೆ ನ್ಯಾಮತಿ 5 0 0 
ಹರಿಹರ 17 0 2 
ಜಗಳೂರು 6 0 0 
ಒಟ್ಟು 98 3 17 
ಗದಗ 14 3 16 
ಗದಗ ಮುಂಡರಗಿ 4 1 4 
ನರಗುಂದ 8 0 1 


ರೋಣ 13 4 3 
ಶಿರಹಟ್ಟ Il 1 6 
ಒಟ್ಟು 55 09 30 
ಕೊಪಳ 17 1 15 
ಗಂಗಾವತಿ 12 0 15 
ಕಾರಟಗಿ 3 0 9 
FOE ಕನಕಗಿರಿ 3 0 2 
ಲ ಕುಷಗಿ 12 0 4 
ಯಲಬುರ್ಗಾ 4 0 0 
ಕುಕನೂರು 5 0 1 
ಒಟ್ಟು 56 1 46 
ಮಂಗಳೂರು ವಿಭಾಗ 
ಮಂಗಳೂರು 77 5 38 
ಬಂಟ್ಲಾಳ 29 0 10 
ಬೆಳಂಗಡಿ 18 0 7 
ದಕ್ಷಿಣ ಕನ್ನಡ ಪುತೂರು 20 1 8 
ಸೂಳ್ವ 9 0 5 
ಒಟ್ಟು 153 6 68 
ಮಡಿಕೇರಿ 25 3 8 
PS | ಸೋಮವಾರಪೇಟೆ 26 5 16 
ವಿರಾಜಪೇಟೆ 38 11 9 
ಒಟ್ಟು 89 19 33 
ಶಿವಮೊಗ್ಗ 47 6 15 
ಭದ್ರಾವತಿ 29 1 0 
ಶಿಕಾರಿಪುರ 11 1 1 
ತಿಗೆ ಸಾಗರ 16 0 5 
1 ಸೊರಬ 9 0 2 
ತೀರ್ಥಹಳ್ಳಿ 10 1 0 
ಹೊಸನಗರ 8 0 2 
ಒಟ್ಟು 130 9 25 
ಉಡುಪಿ 23 3 34 
ಕಾಪು 6 0 9 
ಬ್ರಹ್ಮಾವರ 13 0 7 
ಡಿಪಿ ಕುಂದಾಪುರ 18 0 11 
ಬ್ವಂದೂರು 6 0 2 
ಕಾರ್ಕಳ 18 0 7 
[ಹೆಬ್ರಿ 4 0 3 
ಒಟ್ಟು 88 3 73 
ಕಾರವಾರ Rp) 0 2 
ಸಿತ್ತಪ' ಕಪ್ಪಿನ ಅಂಕೋಲ 0 2 


olxlolcjlol- | ulSlu 


YHOO S| Oo - | ojpoj= 


[Y 
| 


ಚಾಮರಾಜನಗರ 


ಚಾಮರಾಜನಗರ 


ಯಳಂದೂರು 


2 


ಕೊಳ್ಳೆಗಾಲ 


ಗುಂಡ್ತುಪೇಟೆ 


ಹನೂರು 


ಒಟ್ಟು 


ಚಿಕ್ಕಮಗಳೂರು 


ಚಿಕ್ಕಮಗಳೂರು 


ಕಡೂರು 


ತರೀಕೆರೆ 


ಮೂಡಿಗೆರೆ 


ಕೊಪ್ಪ 


| ಶ್ವಂಗೇರಿ 


ಎನ್‌.ಆರ್‌.ಪುರ 


ಒಟ್ಟು 


ಆಲೂರು 


ಹಾಸನ 


ಬೇಲೂರು 


ಚನ್ನರಾಯಪಟ್ಟಣ 


ಅರಸೀಕೆರೆ 


ಸಕಲೇಶಪುರ 


ಅರಕಲಗೂಡು 


ಹೊಳೆನರಸೀಪುರ 


SIO | Sj yj pj pw] 


ಒಟ್ಟು 


[ee 
[ew 


ಮಂಡ 


ಮಂಡ್ಹ 


ಮದ್ದೂರು 


ಮಳವಳ ಬಳಿ 


| ಶ್ರೀರಂಗಪಟ್ಟಣ 


ಪಾಂಡವಪುರ 


ನಾಗಮಂಗಲ 


O|S | SjSoj|-|N 


ಕೆ.ಆರ್‌. ಪೇಟೆ 18 0 9 
| ಒಟ್ಟು 103 3 35 
ಮೈಸೂರು ವಲಯ-1 27 0 19 
ಮೈಸೂರು ವಲಯ-2 18 2 19 
ಮೈಸೂರು ನಗರ | ಮೈಸೂರು ವಲಯ-3 30 8 12 
ಮೈಸೂರು ವಲಯ-4 27 6 12 
ಒಟ್ಟು 102 16 62 
ನಂಜನಗೂಡು 15 0 12 
ಟಿ.ನರಸೀಪುರ 13 0 9 
ಹೆಚ್‌.ಡಿ.ಕೋಟೆ 10 0 14 
ಮಸೂರು 
ಬಸ ಹುಣಸೂರು 17 0 24 
ಗ್ರಾಮಾಂತರ 
ಕೆ.ಆರ್‌.ನಗರ 10 0 9 
ಪಿರಿಯಾಪಟ್ಟಣ 14 0 17 
| ಒಟ್ಟು 79 0 85 
ಒಟ್ಟಾರೆ 3948 248 1407 


